ಕರ್ನಾಟಕ ವಿಧಾನ ಪರಿಷತ್ತು 


[ಮಾನ್ಯ ಸದಸ್ಯರ ಹೆಸರು 


ಡಾ।| ತೇಜಸ್ವಿನಿ ಗೌಡ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1133 


ಉತ್ತರಿಸಬೇಕಾದ ದಿನಾಂಕ 


22, 12.2023 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಉತ್ತರ 


Zk ಪ್ರಶ್ನೆ 
(ಅ) | ರಾಜ್ಯದಲ್ಲಿ ಈವರೆಗೆ ಒದಗಿಸಿರುವ 


ವಸತಿ ಸಂಖ್ಯೆ 
ಮೂರು ವರ್ಷಗಳಲ್ಲಿ) 


ಎಷು; 
ಟಿ 


ನಿರ್ಮಿಸಲು ಸಾಗಾಗುತ್ತಿಲ್ಲ 
ಎಂಬುದು 
ಬಂದಿದೆಯೇ; 


ಸರ್ಕಾರದ ಗಮನಕ್ಕೆ 


ರಾಜ್ಯದಲ್ಲಿ 2018-19 ರಿಂದ ಇಲ್ಲಿಯವರೆಗೆ ವಿವಿಧ ವಸತಿ 
ಯೋಜನೆಗಳಡಿಯಲ್ಲಿ 63187 ಫಲಾನುಭವಿಗಳನ್ನು ಆಯ್ಲೆ ಮಾಡಿ 
ಕಾಮಗಾರಿ ಆದೇಶ ನೀಡಲಾಗಿದೆ. ಯೋಜನಾವಾರು ವಿವರ fo) 


OY ಪ್ರಸ್ತುತ ನೀಡುತ್ತಿರುವ ಅನುದಾನವು | ಕೆಳಕಂಡಂತಿದೆ :- 
ಸುಸಜ್ಜಿತ ಸುರಕ್ಷಿತ ಮನೆಯನ್ನು 


ಆರ್ಥಿಕ 
ಯೋಜನೆ 
ವರ್ಷ 
ಬಸವ ವಸತಿ ಯೋಜನೆ 
ದೇವರಾಜ ಅರಸು ವಸತಿ ಯೋಜನೆ 
| 
(ಗ್ರಾಮೀಣ) 1% 
2018-19 
ದೇವರಾಜ ಅರಸು ವಸತಿ ಯೋಜನೆ 
| (ನಗರ) 


| 143 


ವಾಜಪೇಯಿ ನಗರ ವಸತಿ ಯೋಜನೆ 36 
ದೇವರಾಜ ಅರಸು ವಸತಿ ಯೋಜನೆ | 


(ಗ್ರಾಮೀಣ) 492 
ದೇವರಾಜ ಅರಸು ವಸತಿ ಯೋಜನೆ 
J 2019-20 


(ನಗರ) 


ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) ದಡಿ 2018-19 
ರಿಂದ ಇಲ್ಲಿಯವರೆಗೆ 131671 ಮನೆಗಳು ಅನುಮೋದನೆಗೊಂಡಿರುತ್ತದೆ. 


ವಿವಿಧ ವಸತಿ ಯೋಜನೆಗಳಡಿ ಮನೆಗಳನ್ನು ಫಲಾನುಭವಿಗಳೇ 
| ನಿರ್ಮಿಸಿಕೊಳ್ಳುತ್ತಿದ್ದು, ಸರ್ಕಾರವು ಸಹಾಯಧನವನ್ನು (Subsidy) 
| ಮಾತ್ರ ನೀಡುತ್ತಿದೆ. 


TIE SPITE NT STE ESTER 


(ಇ) 


(ಈ) 


ಮಮ್‌ 


ಇತ್ತೀಚಿಗೆ ರಾಜ್ಯದಲ್ಲ ಸಂಭವಿಸಿದ 


ಅತಿ ಮಳೆಯಿಂದ ಹಾನಿಗೀಡಾದ 
ಮನೆಗಳ 
ಹಾನಿಗೀಡಾದವರಿಗೆ, ಪೂರ್ಣ ಮನೆ 
ನಾಶವಾದವರಿಗೆ ಪರ್ಯಾಯವಾಗಿ 
ವಸತಿ ನಿರ್ಮಾಣದ 
ಇದೆಯೇ; (ವಿವರ ನೀಡುವುದು) 


ಸಂಖ್ಯೆ ಎಷು; 
ಟಿ 


ಯೋಜನೆ ! 


ಇತ್ತೀಚಿಗೆ ಅಂದರೆ 2021ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಸಲಭವಿಸಿದ 
ಅತಿ ಮಳೆಯಿಂದ ಒಟ್ಟು 53501 ಮನೆಗಳು ಹಾನಿಯಾಗಿರುವುದಾಗಿ 
ತಹಶೀಲ್ದಾರರು ಸಮೂದಿಸಿದ್ದು, ಆ ಪೈಕಿ 40562 ಮನೆಗಳನ್ನು 
ಜಿಲ್ಲಾಧಿಕಾರಿಗಳು ಅನುಮೋದಿಸಿದ್ದು, ವರ್ಗವಾರು ವಿವರ ಈ 
ಕೆಳಕಂಡಂತಿದೆ :- 


ಆ 
ನಿಗದಿಪಡಿಸಲಾದ 
ಕ್ರ.ಸಂ] ಮನೆಯ ವರ್ಗ ನಮೂದು | ಅನುಮೋದನೆ 
ಪರಿಹಾರ ಮೊತ್ತ 
IM 
ಸಂಪೂರ್ಣ ಮನೆ 3049 1998 
1 ರೂ.5.00 ಲಕ್ಷಗಳು 
ಹಾನಿ-ಎ 
ಭಾಗಶಃ ಮನೆ 5885 4715 
2 ಹಾನಿ (ಪುನರ್‌ [ರೂ.5.00 ಲಕ್ಷಗಳು! 
Ri 
ಇವಾನ್‌ TT 
ಭಾಗಶಃ ಮನೆ 3041 1280 
3 | ಹಾನಿ (ದುರಸ್ತಿ)- [ರೂ.3.00 ಲಕ್ಷಗಳು 
ಬಿ1 
ul \ ಹ 
ಅಲ್ಪಸ್ವಲ್ಪ ಮನೆ |. 25835 18593 
4 ರೂ.50,000/-ಗಳು 
ಹಾನಿ-ಸಿ | 
k 4 SE) SEEN ಎ. 
5 ಭಾಗಶಃ-ಬಿ 15691* 13976 
ಒಟ್ಟು 53501 40562 


* ಬಿ ವರ್ಗದ 15691 ಮನೆಗಳ ಹಾನಿ ಪ್ರಮಾಣವನ್ನು ಗಣನೆಗೆ 
| ತೆಗೆದುಕೊಂಡು ಮನೆಯ ವರ್ಗವನ್ನು ಬಿ1 ಅಥವಾ ಬಿ೭2 ಎಂದು 
ತಹಶೀಲ್ದಾರರು/ಜಿಲ್ಲಾಧಿಕಾರಿಗಳು ವಿಂಗಡಣೆ ಮಾಡಬೇಕಾಗಿರುತ್ತದೆ 
(ದಿನಾಂಕ: 13.12.2021 ರವರೆಗಿನ ಮಾಹಿತಿಯಂತೆ). 


ಸಂಪೂರ್ಣ ಹಾನಿಯಾದ ಮನೆಗಳ ಸಂತ್ರಸ್ತರಿಗೆ ಮನೆಗಳನ್ನು 
ಪುನರ್‌ ನಿರ್ಮಿಸಲು ರಾಜ್ಯ ಸರ್ಕಾರವು ರೂ.5.00 ಲಕ್ಷಗಳ 


ಪರಿಹಾರವನ್ನು ನಿಗದಿಪಡಿಸಿದ್ದು ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಗೊಂಡ 
ಫಲಾನುಭವಿಗಳು ನಿರ್ಮಿಸಿರುವ ಮನೆಗಳ ವಿವಿಧ ಹಂತಗಳ ಜಿಪಿಎಸ್‌ 


ಛಾಯಾಚಿತ್ರಗಳನ್ನು ತಹಶೀಲ್ದಾರ್‌ ರವರು ಅರ್ಹಗೊಳಿಸಿ 
ಅನುದಾನ ದೃಢೀಕರಣ (Payment Certification) ನಿ:ಡಿದ 
ಪ್ರಗತಿಯಲ್ಲಿರುವ ಎಲ್ಲಾ ಮನೆಗಳಿಗೆ ಪ್ರಗತಿಗನುಗುಣವಾಗಿ DBT ಆಧಾರ್‌ 


ಆಧಾರಿತವಾಗಿ ಪರಿಹಾರ ಪಾವತಿ ಮಾಡಲಾಗುವುದು. 


ALND 
ಪರಿಶೀಲಸಿ, 


ವಿವಿಧ ವರ್ಗವಣೆ 
ಹಿಂದುಳಿದವರಿಗೆ, 
ರೇಖೆಯ  ಕೆಳಗಿನವರಿಗೆ) 


ಬಡತನದ 
ಮನೆ 


(ಆರ್ಥಿಕ | 


ರಾಜೀವ್‌ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಕೇಂದ್ರ ಮತ್ತು 
ರಾಜ್ಯ ವಿವಿಧ ವಸತಿ ಯೋಜನೆಗಳನ್ನು 
| ಅಸುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಯೋಜನೆಗಳಡಿ ನೀಡಲಾಗುತ್ತಿರುವ 


ಸರ್ಕಾರದ 


ನಿರ್ಮಾಣಕ್ಕೆ 


ಮೊತ್ತವನ್ನು 5 ಲಕ್ಷ ರೂ.ಗಳಿಗೆ 
ಏರಿಸುವ ಪ್ರಸ್ತಾವನೆ ಇದೆಯೇ; 


re ees. a Sn 


ನಿಗಧಿಯಾಗಿರುವ 


ಸಹಾಯಧನದ ವಿವರ ಕೆಳಕಂಡಂತಿದೆ :- 


(ರೂ.ಲಕ್ಷಗಳಲ್ಲಿ) 


ಕ್ರ.ಸಂ ಯೋಜನೆ 


ಗ್ರಾಮೀಣ 


ನಗರ 


8 


| |ಬಸವ ವಸತಿ 
ಯೋಜನೆ 


(ಗ್ರಾಮೀಣ) 


SE 


2 | ವಾಜಪೇಯಿ 
ನಗರ ವಸತಿ 
ಯೋಜನೆ 
(ನಗರ) 


—— 


ಈ ಫ್‌ 1.20 


3 [ಡಾ: ಬಿ.ಆರ್‌. 
ಅಂಬೇಡ್ಕರ್‌ 
ನಿವಾಸ್‌ 

| ಯೋಜನೆ 
(ಗ್ರಾಮೀಣ) 

| ಮತ್ತು ನಗರ) 


IN 


4 |ಡಿ.ದೇವರಾಜು 
! ಅರಸು ವಸತಿ 
ಯೋಜನೆ 
(ಗ್ರಾಮೀಣ 
ಮತ್ತು ನಗರ) 


| 


3 iA } 


5 | ಪ್ರಧಾನ 
ಮಂತ್ರಿ 
ಆವಾಸ್‌ 
ಯೋಜನೆ 
(ಗ್ರಾಮೀಣ) 


1.50 
1.50 


1.20 


6 | ಪ್ರಧಾನ 
ಮಂತ್ರಿ 
ಆವಾಸ್‌ 
ಯೋಜನೆ 
(ನಗರ) 


| 
_— 


2.00 


Ki 


1.50 


1:50 


ಎಷ ಪವಿತಿವಾನುವನಿಲ 


ಸೌರ್ಯಾಮಾಧನ್‌ವಾ ಲ ಮ ರನನದಹುನವನೆ: ಮಾಸಾ ನಿತಶಿನಾನುಬತ್ರಾಳಿಟ್‌ರಾ ನ್‌ ಡ್‌ಮನಾಗಳಾಬಿಯಾರರಾ: ನಲಲ. 


ಪ್ರಧಾನ ಮಂತ್ರಿ ನ ಯೋಜನೆ (ಗ್ರಾಮೀಣ)ರಡಿ ಕೇಂದ್ರ | 
ಸರ್ತೀರದಿಂದ 60:40 ದರದಲ್ಲಿ ರೂ.72,000/-ಗಳನ್ನು ಮತ್ತು ಪ್ರಧಾನ 
ಮಂತ್ರಿ ಆವಾಸ್‌ ಯೋಜನೆ (ನಗರ)ರಡಿ ನೀಡಲಾಗುವ ಸಂಪೂರ್ಣ 
ಸಹಾಯಧನವಾಗಿ ಪ್ರತಿ ಫಲಾನುಭವಿಗೆ ರೂ.150 ಲಕ್ಷಗಳನ್ನು ಕೇಂದ್ರ 


ಸರ್ಕಾರವು ನೀಡುತ್ತದೆ. -— 


ರಾಜ್ಯ ಸರ್ಕಾರದಿಂದ ನೀಡುವ ಸಹಾಯಧನವನ್ನು ಪರಿಷ್ಕರಿಸುವ 
ಬಗ್ಗೆ ಸಂದರ್ಭನುಸಾರ ಪರಿಶೀಲಿಸಲಾಗುವುದು. 


(ಉ) 


(ಸಂಖ್ಯೆ: ವಇ 473 ಹೆಚ್‌ಎಎಂ 2021) 


ನಕ್ಸಲ್‌ ಪೀಡಿತ ಗ್ರಾಮಗಳಲ್ಲಿ 
ಸುರಕ್ಷಿತವಾದ ಮನೆ ನಿರ್ಮಿಸಿ 
ಕೂಡುವ ಪೈಲಟ್‌ ಯೋಜನೆಯ 
ಆಲೋಚನೆ ಇಲಾಖೆಗೆ ಇದೆಯೇ; 
ಇದ್ದಲ್ಲಿ, ಇದಕ್ಕಾಗಿ ಮೀಸಲಿಟ್ಟಿರುವ 
ಹಣವೆಷ್ಟು; ಯಾವ 
ಕಾಲಮಿತಿಯೊಳಗೆ ಈ ಯೋಜನೆ 
ಕೈಗೆತ್ತಿಕೊಂಡು 


| ಪೂರ್ಣಗೊಳಿಸಲಾಗುವುದು ? 


ಪ್ರಸ್ತುತ ಸರ್ಕಾರದ ಮುಂದೆ ಈ ಕುರಿತು ಪ್ರಸ್ತಾವನೆ ಇರುವುದಿಲ್ಲ. 


he en ens 


(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


